Wy 


+ 


ಕರ್ನಾಟಕ ವಿಧಾನ ಪರಿಷತ್ತು ' 


ಮಾನ್ಯ ಸದಸ್ಯರ ಹೆಸರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಡಾ: ಚಂದ್ರಶೇಖರ್‌ ಬಿ.ಪಾಟೀಲ್‌ (ಪದವೀಧರರ ಕ್ಷೇತ) 
1407 fo 


ಉತ್ತರಿಸಬೇಕಾದ ದಿನಾ೦ಕ - 


09.03.2022 


ಉತ್ತರಿಸಬೇಕಾದ ಸಚಿವರು 


ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


ತ್ರ. ಸಂ. ಪ್ರಶ್ನೆ 


ಉತ್ತರ 


ಅ) | ಬೀದರ್‌ ಜಿಲ್ಲೆಯ 
ಆಶ್ರಯ, ಅಂಬೇಡ್ಕರ್‌, 
ಬಸವ ಹಾಗೂ ಇತರೆ 


ಬೀದರ್‌ ಜಿಲ್ಲೆಯಲ್ಲಿ 2010-11 ನೇ ಸಾಲಿನಿಂದ 2020-21 ನೇ 
ಸಾಲಿನವರೆಗೆ ಆಶ್ರಯ, ಅಂಬೇಡ್ಕರ್‌, ಬಸವ ಹಾಗೂ ಇತರೆ 
ಯೋಜನೆಗಳಡಿ ನೀಡಲಾದ ಮನೆಗಳ ವಿವರ ಕೆಳಕಂಡಂತಿದೆ. 


ಯೋಜನೆಗಳು, ರಾಜೀವ್‌ ಫಾ 
ಗಾಂಧಿ ವಸತಿ ಮಂ ಪ್ರಗತಿ ರೆಂಬ ಬಾಕ್‌ 
ಪಿಗಮದಲ್ಲಿ ಜೂ ಪೂರ್ಣ | ಯಲ್ಲಿ ವಾಗ ಆದ 
ಸ್ಥಗಿತಗೊಂಡಿದ್ದು ಬಡ ಯೋಜನೆ ರಾದ | ಗೊಂಡ | ರುವ ದ ಮನೆ 
ಫಲಾನುಭವಿಗಳಿಗೆ ಮನು ಮನೆಗಳು | ಮನೆ | ವನ | ಗಳು 
ತೊಂದರೆಯಾಗುತ್ತಿರುವು ಗಳು ಗಳು | ಗಲು 
ದು ಸರ್ಕಾರದ ಗಮನಕ್ಕೆ || ಬಸವ ವಸತಿ 46813] 34087| 7854 1| 4871 
ಬಂದಿದೆಯೇ: ಯೋಜನೆ 
ಆ) ಬಂದಿದ್ದಲ್ಲಿ, ಸರ್ಕಾರ || ಡಾಬಿಆರ್‌. | 23912} 14714] 7357 al 1833 
ಕೈಗೊಂಡ ಕ್ರಮಗಳೇನು? || ಅಂಬೇಡ್ಕರ್‌ 7 
| ನಿವಾಸ್‌ (ಗ್ರಾಮೀಣ) 
ದೇವರಾಜು ಅರಸು 4598 2440 1353|| 436 36 
ವಸತಿ (ಗ್ರಾಮೀಣ) 
ಪ್ರಧಾನ ಮಂತ್ರಿ 26152| 23211| 1767 43| 1131 
ಆವಾಸ್‌ - ಗ್ರಾಮೀಣ | _ 
ಡಾ.ಬಿ.ಆರ್‌. . 
ಅಂಬೇಡ್ಕರ್‌ 2413 1494 628 0 291 
ನಿವಾಸ್‌ (ನಗರ) | 
ದೇವರಾಜು ಅರಸು 144 23 30 17 7 
ಪಸತಿ (ನಗರ): 
ವಾಜಪೇಯಿ ನಗರ 4096 2290 988 38 78 
8 11 ವಷ —— - 
ಪ್ರಧಾನ ಮಂತ್ರಿ 
ಆವಾಸ್‌ (ನಗರ) 2004 1538 466 0 
AHP* _ 
ಪ್ರಧಾನ ಮಂತ್ರಿ : 
ಆವಾಸ್‌. ನಗರ Non | 3256 0 3| 3253 
convergence | 
NK 113388 79797| 20446| 3796| 934 
ಒಟ್ಟು _ _ 


* ಪ್ರಧಾನ ಮಂತಿ ಆವಾಸ್‌ Aಗ್ಧ ಯೋಜನೆಯಡಿ ಒಟ್ಟು 12175 
ಮನೆ ಮಂಜೂರಾಗಿದ್ದು, ಈ ಪೈಕಿ 10171 ಮನೆಗಳು 


ಪ್ರಾರಂಭವಾಗಬೇಕಿರುತ್ತದೆ. 


ಮೇಲೆ ತಿಳಿಸಿದಂತೆ ಮಂಜೂರಾದ ಮನೆಗಳ ಫಲಾನುಭವಿಗಳು 
ಇಂದಿರಾ ಮನೆ ಮೊಬೈಲ್‌ ಆಹ್‌ ಮೂಲಕ ಅಪ್ಲೋಡ್‌ 


ಮಾಡಲಾಗುವ ಜಿಪಿಎಸ್‌ ಭೌತಿಕ ಪ್ರಗತಿ ಆಧಾರದ ಮೇಲೆ | 


ಫಲಾನುಭವಿಗಳ ಖಾತೆಗೆ ನೇರವಾಗಿ ಅನುದಾನವನ್ನು ಜಮಾ 
ಮಾಡಲಾಗುತ್ತಿದ್ದು, ಯಾವುದೇ: : " ಯೋಜನೆಯು 
ಸ್ಥಗಿತಗೊಂಡಿರುವುದಿಲ್ಲ. . . 


ಮೇಲ್ಕಂಡ ಯೋಜನೆಗಳಡಿ ಆರ್ಥಿಕ ವರ್ಷ 2010-11 ಸೇ 
ಸಾಲಿನಿಂದ 2021-22 ನೇ ಸಾಲಿನ ಈವರೆಗೆ ಒಟ್ಟು 1005.29 
ಕೋಟಿಗಳನ್ನು ಬಿ.ಎಲ್‌.ಸಿ. ಘಟಿಕದಡಿ ಫಲಾನುಭವಿಗಳಿಗೆ ಬಿಡುಗಡೆ 
ಮಾಡಲಾಗಿದೆ, ಎ.ಹೆಚ್‌.ಪಿ ಫಟಕದಡಿ ಈವರೆಗೆ ರೂ.5475 
ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. ವಿವರ ಕೆಳಕಂಡಂತಿದೆ. 


ಶ್ರೇಣಿ ಬಿಡುಗಡೆಯಾದ ಅನುದಾನ 
(ರೂ. ಕೋಟಿಗಳಲ್ಲಿ) 
ಬಿ.ಎಲ್‌.ಸಿ ಐ.ಬಚ್‌.ಪಿ 
2010-11 0.02 - 
2011-12 11.97 
2012-13 41.70 - 
[2073-14 1609 - 
2014-15 98.42 | - 
2015-16 93.42 
2016-17 747.25 
2017-18 201.20 
2018-19 184,95 
5475 
2019-20 62.71 
2020-21 71.96 
2021-22 15.61 
Total 1005.29 54.75 


2021-22 ನೇ ಸಾಲಿಗೆ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ 
ಪಂಚಾಯತಿಯ ಒಟ್ಟು ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ 
ಗ್ರಾಮಪಂಜಾಯಿತಿಗಳನ್ನು A, B ಮತ್ತು € ಏಂದು ವರ್ಗಿಕರಿಸಿ ಹೊಸ 
ಮನೆಗಳ ಗುರಿಯನ್ನು ನಿಗದಿಪಡಿಸಿದ್ದು, ಅದರನ್ವಯ ಬೀದರ್‌ 


ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯತಿಗಳಿಗೆ ಒಟ್ಟು 7060 ಮನೆಗಳ 


ಗುರಿಯನ್ನು ಹಂಚಿಕೆ ಮಾಡಲಾಗಿದ್ದು, ಯೋಜನೆವಾರು ವಿವರ 


ಕೆಳಕಂಡಂತಿದೆ. 
ಯೋಜನೆ .ಗುರಿ 
ಬಸವ ವಸತಿ ಯೋಜನೆ 5329 
ಡಾ।ಬಿ.ಆರ್‌. ಅಂಬೇಡ್ಕರ್‌ ನಿವಾಸ್‌ ಯೋಜನೆ TT 
ಒಟ್ಟು . 7060 


5 ಸಾಲಿಗೆ ನಗರ ಪ್ರದೇಶದಲ್ಲಿ ನಗರ ಸ್ಮಳೀಯ 


ಸಂಸ್ಥೆವಾರು ಅಂದರೆ ಮಹಾನಗರ ಪಾಲಿಕೆಗೆ 300, ನಗರಸಭೆಗೆ 100, 
ಪುರಸಭೆ 75 ಪಟ್ಟಣ ಪಂಚಾಯಿತಿಗೆ 50 ರಂತೆ ಹೊಸ ಮನೆಗಳ 
ಅದರನ್ವಯ ಬೀದರ್‌ ಜಿಲ್ಲೆಯ 
ನಗರ ಸ್ಮಳೀಯ ಸಂಸ್ಥೆಗಳಿಗೆ ಓಟ್ಟು 550 ಮನೆಗಳ ಗುರಿಯನ್ನು 
ಹಂಚಿಕೆ ಮಾಡಲಾಗಿದ್ದ, ಯೋಜನೆವಾರು ವಿವರ ಕಳಕಂಡಂತಿದೆ. 


ಗುರಿಯನ್ನು ವಿಗದಿಪಡಿಸಿದ್ದು, 


ಯೋಜನೆ ಗುರಿ 

ವಾಜಪೇಯಿ ನಗರ ವಸತಿ ಯೋಜನೆ 418 

ಡಾ॥ ಬಿ.ಆರ್‌. ಅಂಬೇಡ್ಕರ್‌ ನಿವಾಸ್‌ ಯೋಜನೆ 132 
(ನಗರ) 

ಒಟ್ಟಿ 550 


ಈ ಹೊಸ ಮನೆಗಳ ಗುರಿಗೆ ತಕ್ಕಂತೆ ಫಲಾನುಭವಿಗಳ ಆಯ್ಕೆ 


ಪ್ರಕ್ರಿಯೆ ಪ್ರಗತಿಯಲ್ಲಿರುತ್ತದೆ. 


ಸಂಖ್ಯೆ :ವಇ 124 ಹೆಚ್‌ಐಎಂ 2021 


Re 


(ವಿ.ಸೋಮಣ್ಣ) 


ವಸತಿ ಮತ್ತು ಮೂಲಸೌಲಭ್ಯ 


ಅಭಿವೃದ್ಧಿ ಸಚಿವರು 


